luo”! sup on ಜಲಾತಿಷೆಲ್ಲವ 
ಕರ್ನಾಟಕ ವಿಧಾನ ಪರಿಷತು 
K ಇವಿ 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1939 
ಸದಸ್ಯರ ಹೆಸರು : ಶ್ರೀ ರಫಂನಾಥ್‌ ರಾವ್‌ ಮಲ್ವಾಪೂರೆ (ವಿಧಾನ ಸಭೆಯಿಂದ ಚುನಾಯಿತರಾದವರು) 
ಉತ್ತರಿಸಬೇಕಾದ ದಿನಾಂಕ : 26-03-2020 
ಉತ್ತರಿಸುವ ಸಚಿವರು : ಮುಖ್ಯಮಂತ್ರಿ 


ಫಸ. 


ಉತ್ತರ 
pe 


ಅ) | ಬೀದರ್‌ ಜಿಲ್ಲೆಯಲ್ಲಿ ವಿದುತ್‌ ಸಂಪರ್ಕ 
ಇಲ್ಲದಿರುವ ಕುಟುಂಬಗಳ ಸಂಖ್ಯೆ ಎಷ್ಟು 
(ತಾಲ್ಲೂಕುವಾರು ವಿವರ ನೀಡುವುದು) 


ಬೀದರ್‌ ಜಿಲ್ಲೆಯಲ್ಲಿ ವಿದ್ಯತ್‌ ಸಂಪರ್ಕ ಇಲ್ಲದಿರುವ ಕುಟುಂಬಗಳಿಗೆ ವಿದ್ಯುತ್‌ 
ಸಂಪರ್ಕ ಕಲ್ಲಿಸಲು ಪ್ರಗತಿಯಲ್ಲಿರುವ ಅರ್ಜಿಗಳ ತಾಲ್ಲೂಕುವಾರು ವಿವರ ಹೀಗಿದೆ; 
ಬೀದರ್‌: 0, ಔರಾದ್‌: 0, ಭಾಲಿ; 0, ಬಸವಕಲ್ಯಾಣ: 0, ಹುಮ್ವಾಬಾಬದ್‌:0 


ಆ) | ದೀನದಯಾಳ ಉಪಾಧ್ಯಾಯ ಗ್ರಾಮೀಣ 
ವಿದ್ಯುದೀಕರಣ ಯೋಜನೆಯಲ್ಲಿ ಇದುವರೆವಿಗೂ 
ಎಷ್ಟು ಮನೆಗಳಿಗೆ ವಿದ್ಧುಕ ಸಂಪರ್ಕ 
ಕಲ್ಪಿಸಲಾಗಿದೆ; ವಿದ್ಯುತ್‌ ಸಂಪರ್ಕ ಕಲ್ಪಿಸಲು 
ಬಾಕಿ: ಇರುವ ಮನೆಗಳ ಸಂಖ್ಯೆ ಎಷ್ಟು 
(ತಾಲ್ಲೂಕುವಾರು ವಿವರ ನೀಡುವುದು) 


ದೀನದಯಾಳ ಉಪಾಧ್ಯಾಯ ಗ್ರಾಮೀಣ ವಿದ್ಯುದೀಕರಣ ಯೋಜನೆಯಡಿಯಲ್ಲಿ; 
ಇದುವರೆಗೂ ವಿದ್ಯುತ್‌ ಸಂಪರ್ಕ ಕಲ್ಲಿಸಿದ ತಾಲ್ಲೂಕುವಾರು ಮನೆಗಳ ವಿವರ: ಬೀದರ್‌: 
241, ಔರಾದ್‌:698, ಭಾಲ್ಕಿ: 43, ಬಸವಕಲ್ಯಾಣ: 269, ಹುಮ್ನಾಬಾದ: 118. 
ಸದರಿ ಯೋಜನೆ ಮುಗಿದ.ಬಳಿಕ ವಿದ್ಯುತ್‌ ಹೊಂದಿಲ್ಲದ 16288 ಮನೆಗಳನ್ನು ಗುರುತಿಸಿ, 
ಸೌಭಾಗ್ಯ ಯೋಜನೆಯಡಿಯಲ್ಲಿ ವಿದ್ಯುತ್‌ ಸಂಪರ್ಕ. ಒದಗಿಸಲಾಗಿದೆ. 
ಸದರಿ ಕಾಮಗಾರಿಯು: ಮಾರ್ಚ್‌-2020ರಂದು ಪೂರ್ಣಗೊಂಡಿದೆ. 


ಇ) | ಈ ಯೋಜನೆಯಲ್ಲಿ ಕೈಬಿಟ್ಟು ಹೋಗಿರುವ 
ವಿದ್ಯುತ ಸಂಪರ್ಕ ಇಲ್ಲದ ಮನೆಗಳಿಗೆ ವಿದ್ಯುತ್‌ 
ಸಂಪರ್ಕ ಕಲ್ಪಿಸಲು ಸರ್ಕಾರ ಯಾವ ಕ್ರಮ 
ಕೈಗೊಂಡಿದೆ? (ವಿವರ ಒದಗಿಸುವುದು) 


ಡಿ.ಡಿ.ಯು.ಜಿ.ಜೆವೈ ಯೋಜನೆಯಡಿಯಲ್ಲಿ ಕೈಬಿಟ್ಟು ಹೋಗಿರುವ ವಿದ್ಯುತ್‌ 
ಸಂಪರ್ಕ ಇಲ್ಲದ ಮನೆಗಳಿಗೆ ಸೌಭಾಗ್ಯ ಯೋಜನೆಯಡಿಯಲ್ಲಿ ವಿದ್ಯುತ್‌ ಸಂಪರ್ಕ 
ಕಲ್ಪಿಸಲು ಗುಲ್ಬರ್ಗಾ ವಿದ್ಯುತ ಸರಬರಾಜು ಕಂಪನಿ ಕ್ರಮ ಕೈಗೊಂಡಿದೆ. * 
ವಿದ್ಧುತ್‌ ಸಂಪರ್ಕ ಕಲ್ಲಿಸಲು ಉದ್ದೇಶಿಸಿದ ಮನೆಗಳ ತಾಲ್ಲೂಕುವಾರು ವಿವರ: 


ತಾಲ್ಲೂಕುವಾರು. ಗುರುತಿಸಿದ | ಸಾಧನೆ ಪ್ರಗತಿಯಲ್ಲಿರುವ | 
| ಬೀದರ್‌ 3202 3202 0 | 
ಭಾಲ್ಲಿ 2797 2797 | 0 
ಔರಾದ್‌ 3433 0 _ 
ಹುಮ್ಹಾಬಾದ್‌ 2872 0 | 
3984 0 
16288 [) | 


ಸಂಖ್ಯೆ: ಎನರ್ಜಿ 84 ಇಬಿಎಸ್‌ 2020 


(ಬಿ.ಎಸ್‌.ಯಡಿಯೂರಪ್ಪ) f 
- ಮುಖ್ಯಮಂತ್ರಿ 


